ಕರ್ನಾಟಕ ವಿಧಾನ ಪರಿಷತ್ತು 


258 (242) 


ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮ ನಿರ್ದೇಶನ ಹೊಂದಿದವರು) 


ಉತ್ತರಿಸಬೇಕಾದ ದಿನಾಂಕ 


17/02/2022 


ಉತ್ತಕಸುವವರು ಮಾನ್ಯ ಕಾರ್ಮಕ ಸಚಿವರು 
3 ಪ್ರಕ ತ್ತರ 
ಸಂ. ಮ ಉತ್ತ 
ಅ)...|.ನೆರೆಯ- ಆಂಧ್ರ. . ಪ್ರದೇಶದಲ್ಲಿ ಜಾರಿಯಾಗಿರುವ_| ಹೌದು. _ ಆಂಧ್ರ. ಪ್ರದೇಶ ರಾಜ್ಯದಲ್ಲಿ ಸ್ಥಳೀಯರಿಗೆ ಕೈಗಾರಿಕೆ | 


ಕಾನೂನಿನ ಮಾದರಿಯಲ್ಲಿ ರಾಜ್ಯದಲ್ಲಿ ಸರ್ಕಾರಿ 
ಮತ್ತು ಖಾಸಗಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 
ಶೇ 75 ರಷ್ಟು ಉದ್ಯೋಗ ಮೀಸಲಾತಿ ಕಲ್ಲಿಸಲು 
ರಾಜ್ಯ ಸರ್ಕಾರ ಉದ್ದೇಶಿಸಿರುವುದು ನಿಜವೇ ; 
ಹಾಗಿದ್ದಲ್ಲಿ, ಈ ವಿಧೇಯಕದ ಮುಖ್ಯ ರೂಪ- 
ರೇಷೆಗಳು, ಆಶಯಗಳು ಮತ್ತು ಕಾರಣ - 
ಉದ್ದೇಶಗಳು ಯಾವುವು (ಪೂರ್ಣ ಮಾಹಿತಿ 
ನೀಡುವುದು). 


ಮತ್ತು ಕಾರ್ಬಾನೆಗಳಲ್ಲಿ ಉದ್ಯೋಗ ಮೀಸಲು ಕಾಯ್ದೆ, 2019 
ನ್ನು ಜಾರಿಗೆ ತಂದಿರುತ್ತದೆ. ಈ ಕಾಯ್ದೆಯ ಕಲಂ 3 ರನ್ನಯ 


ಸ್ಥಳೀಯರಿಗೆ ಶೇ. 75 ರಷ್ಟು ಉದ್ಯೋಗಗಳನ್ನು 
ಮೀಸಲಿಡಲಾಗಿರುತ್ತದೆ. 

"ರಾಜ್ಯದಲ್ಲಿ ಕನ್ನಡಿಗರಿಗೆ ಹೆಚ್ಚನ ಉದ್ಯೋಗಾವಕಾಶ 
ಕಲ್ಪಿಸಿಕೊಡಲು “The Kamataka Employment of 


Native Candidate in the Private Sector Act, 2020” 
ಎಂಬ ಹೊಸ ಕಾಯ್ದೆ / ವಿಧೇಯಕವನ್ನು ತರಲು 


ಪರಿಶೀಲಿಸಲಾಗುತ್ತಿದೆ. 


ಆ) 


ರಾಜ್ಯದಲ್ಲಿ ಈ ಉದ್ದೇಶಿತ ವಿಧೇಯಕ ತರುವ 
ಮುನ್ನ ರಾಜ್ಯದಲ್ಲಿ ನೆಲೆ ಸ್ಥಾಪಿಸಿರುವ ಖಾಸಗಿ 
ಕಂಪನಿಗಳು, ಉದ್ಯಮಗಳು ಮತ್ತು ಅಂತರ 
ರಾಷ್ಟ್ರೀಯ ಮಟ್ಟದ ಕಂಪನಿಗಳು ಹಾಗೂ 
ಕರ್ನಾಟಕದಲ್ಲಿರುವ ಹಲವಾರು ಛೇಂಬರ್‌ 
ಆಪ್‌ ಕಾಮರ್ಸ್‌ ಸಂಸ್ಥೆಗಳೊಂದಿಗೆ ರಾಜ್ಯ 
ಸರ್ಕಾರ ಸಮಾಲೋಚನೆ ನಡೆಸಿದೆಯೇ ಮತ್ತು 
ಅವರ ಪ್ರತಿಕ್ರಿಯೆ, ಅನಿಸಿಕೆ ಹಾಗೂ 
ಸೂಕ್ಷ್ಮತೆಗಳನ್ನು ಪರಿಗಣಿಸಿ ಅವರುಗಳನ್ನು 
ವಿಶ್ವಾಸಕ್ಕೆ ತೆಗೆದುಕೊಂಡು ರಾಜ್ಯ ಸರ್ಕಾರ. 
ವಿಧೇಯಕ ರೂಪಿಸಿದೆಯೇ ; ಹಾಗಿದ್ದಲ್ಲಿ 
ಪೂರ್ಣ ವಿವರ ನೀಡುವುದು. 


ಕಾಇ 73 ಎಲ್‌ಇಟಿ 2022 


ನಶ್ರಿಪರಾಂ ಹೆಬ್ಬಾರ್‌) 
ಕಾರ್ಮಿಕ ಸಚಿವರ 


